4 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತ್ತಿಲ್ಲದ ಪಕ್ಷ ಸಂಖ್ಯೆ 


806 


ಸದಸ್ಯರ ಹೆಸರು 


ಶ್ರೀ ಎಂ.ನಾರಾಯಣಸ್ವಾಮಿ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ) 


ಉತ್ತರಿಸಬೇಕಾದ ದಿನಾಂಕ 


09.03.2021 


ಉತ್ತರಿಸುವ ಸಚಿವರು 


ಗಣಿ ಮತ್ತು ಭೂವಿಜ್ಞಾನ ಸಚಿವರು 


Ta 
w 
[© 


ಉತ್ತರ 


ಅ) 


ಅಕ್ರಮ 
ಗಣಿಗಾರಿಕೆಯನ್ನು 
] ಸಕ್ರಮ ಮಾಡಲು 
ಹೊರಟಿರುವ ಸರ್ಕಾರ 
ಸಕ್ರಮಕ್ಕೆ ಹಾಕುತ್ತಿರುವ 
ಮಾನದಂಡಗಳು 
ಯಾವುವು; 


ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ಸಕ್ರಮ ಮಾಡುವ ಯಾವುದೇ 
ಪ್ರಸ್ತಾವನೆ ಸರ್ಕಾರದ ಮುಂದೆ ಇರುವುದಿಲ್ಲ. 


ಆ) 


| ಈಗಾಗಲೇ ಲೈಸೆನ್ಸ್‌ 
ಇಲ್ಲದೆ ಅಕ್ರಮವಾಗಿ 
ಗಣಿಗಾರಿಕೆ ಮಾಡಿರುವ 
ಹಾಗೂ 
ಮಾಡುತ್ತಿರುವವರ 
ವಿರುದ್ಧ ಯಾವ 
ಸ್ರಮಜರುಗಿಸಲಾಗಿದೆ; 


ಅಕ್ರಮವಾಗಿ ಗಣಿಗಾರಿಕೆ ನಡೆಸುತ್ತಿರುವವರ ವಿರುದ್ಧ ಗಣಿ ಮತ್ತು ಖನಿಜ 
(ಅಭಿವೃದ್ಧಿ ಮತ್ತು ನಿಯಂತ್ರಣ) ಕಾಯ್ದೆ, 1957 ಮತ್ತು ಕರ್ನಾಟಕ 
ಉಪಖನಿಜ ರಿಯಾಯಿತಿ. ನಿಯಮಗಳು, 1994 ರಂತೆ ಮೊಕದ್ದಮೆಗಳನ್ನು 
ದಾಖಲಿಸಿ, ದಂಡ ವಿಧಿಸಿ ಕಟ್ಟುನಿಟ್ಟಿನ ಕ್ರಮ 
ಜರುಗಿಸಲಾಗುತ್ತಿದೆ. 

ಅನಧಿಕೃತ ಕಲ್ಲುಗಣಿಗಾರಿಕೆ ಮತ್ತು ಮರಳು ಗಣಿಗಾರಿಕೆ ಸಂಬಂಧ 
ಕೈಗೊಂಡಿರುವ ಕ್ರಮಗಳ ವಿವರ ಕೆಳಕಂಡಂತಿದೆ: 


ನ೦ಗೆಬಿಸೇ 
ಸಂಗಹಿಸಲು 


ಕಲ್ಲುಗಣಿಗಾರಿಕೆ :- (ರೂ. ಲಕ್ಷಗಳಲ್ಲಿ) 
ಸ್ರ ವರ್ಷ ಪತ್ತೆ ಹಚ್ಚಿದ ದಾಖಲಿಸಿರುವ .ವಸೂಲಾದ 
ಸಂ. ಪ್ರಕರಣಗಳು ಮೊಕದ್ದಮೆಗಳ ಸಂಖ್ಯೆ ದಂಡ 
1. 2018-19 413 108 1213.37 
2. 2019-20 266 117 908.70 
3. 2020-21 580 99 781.06 
ಒಟ್ಟು 1259 324 2903.13 
ಮರಳು ಗಣಿಗಾರಿಕೆ:- (ರೂ. ಲಕ್ಷಗಳಲ್ಲಿ) 
ಸ್ರ ವರ್ಷ ಪತ್ತೆ ಹಚ್ಚಿದ ದಾಖಲಿಸಿರುವ ವಸೂಲಾದ 
ಸಂ. ಪ್ರಕರಣಗಳು ಮೊಕದ್ದಮೆಗಳ ಸಂಖ್ಯೆ ದಂಡ 
1. | 2018-19 191 106 54.62 : 
2. 2019-20 240 106 128.81 
3. 2020-21 80 34 30.88 
ಒಟ್ಟು 511 246 214.31 


ಇ) | ಶಿವಮೊಗ್ಗ ಸೇರಿದಂತೆ | ಶಿವಮೊಗ್ಗ ಜಿಲ್ಲೆ ವ್ಯಾಪ್ತಿಯಲ್ಲಿ ಸೋಟಕ ಸಂಬಂಧ ಶ್ರೀ ಸುಧಾಕರ್‌ ಬಿ.ವಿ 
ಚಿಕ್ಕಬಳ್ಳಾಪುರದಲ್ಲಿ ನಡೆದ [ರವರು ಯಾವುದೇ ಕಲ್ಲುಗಣಿ ಗುತ್ತಿಗೆಗಳನ್ನು ಹೊಂದಿರುವುದಿಲ್ಲ. ಆದರೆ 
ಭಾರಿ ಸ್ಫೋಟಕ ಹಿನ್ನೆಲೆಯಲ್ಲಿ | ಸದರಿಯವರಿಗೆ ಕಲ್ಲುಗಂಗೂರು. ಗ್ರಾಮದ ಸರ್ವೆ ನಂ. 2ರಲ್ಲಿ ಸ್ಫೋನ್‌ 
ಆ ಎರಡು ಕ್ರಷರ್‌ [ಕಷರ್‌ ಘಟಕ ಸ್ಥಾಪನೆಗೆ ದಿನಾಂಕ 25.03.2019 ರಿಂದ]. 
ಮಾಲೀಕರು ಗಣಿಗಾರಿಕೆ | ಅನ್ವಯವಾಗುವಂತೆ 20 ವರ್ಷಗಳ ಅವಧಿಗೆ ಲೈಸೆನ್ಸ್‌ ಮಂಜೂರು 
ಲೈಸೆನ್ಸ್‌ ಹೊಂದಿದ್ದಾರೆಯೇ; ಮಾಡಲಾಗಿದ್ದು, ಸ್ಫೋಟಕ ಘಟನೆ ನಡೆದ' ನಂತರ ಸದರಿ ಕ್ರಷರ್‌ ಲೈಸೆನ್ಸ್‌ ” 

ಈ) | ಹೊಂದಿದ್ದಲ್ಲಿ ಅವರ ಪೈಸನ್ಟ್‌| ನ್ನು ರದ್ದುಗೊಳಿಸಲಾಗಿರುತ್ತದೆ. fy 
ಅನ್ನು ರದ್ದುಗೊಳಿಸುವ | ಚ್ವಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದ ಸ್ಫೋಟಕ ಘಟನೆ ಸಂಬಂಧ ಮೆ! ಶ್ರೀ 
ಯೋಚನೆ ಸರ್ಕಾರದ | ಬ್ರಮರವಾಸಿನಿ ಎಂ-ಸ್ಕಾಂಡರ್ಸ್‌ ಎಲ್‌.ಎಲ್‌.ಪಿ ರವರಿಗೆ ಕ್ರಷರ್‌ ಘಟಕ 
ಗಮನದಲ್ಲಿದೆಯೇ; ಸ್ಥಾಪನೆಗೆ ದಿನಾಂಕ 28.12.2015 ರಿಂದ 20 ವರ್ಷಗಳ ಅವಧಿಗೆ ಕಷರ್‌ 

ಲೈಸೆನ್ಸ್‌ ಮಂಜೂರು ಮಾಡಲಾಗಿರುತ್ತದೆ. ' 
ಸದರಿಯವರು ಮೆ। ಶಿರಿಡಿ ಸಾಯಿ ಅಗ್ರಿಗೇಟ್‌ ಎಂಬ ಪಾಲುದಾರಿಕೆ 
ಸಂಸ್ಥೆಯಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ತಾಲ್ಲೂಕು, ಜನ್ನಾಲಕುಂಟೆ 
ಗ್ರಾಮದ ಸರ್ವೆ ನಂ. 1ರ 3-20ಎಕರೆ ಪ್ರದೇಶದಲ್ಲಿ ದಿನಾಂಕ 
"21.07.2010 ರಿಂದ 20 ವರ್ಷಗಳ ಅವಧಿಗೆ ಕಟ್ಟಡ ಕಲ್ಲುಗಣಿ ಗುತ್ತಿಗೆ 
ಸಂಖ್ಯೆ 100 ನ್ನು ಹೊಂದಿರುತ್ತಾರೆ. ಸದರಿ ಕಲ್ಲುಗಣಿ ಗುತ್ತಿಗೆ ಪ್ರದೇಶದಲ್ಲಿ 
ಅನುಮೋದಿತ ಕ್ವಾರಿಯಿಂಗ್‌ ಪ್ಲಾನ್‌ ಪ್ರಕಾರ ಗಣಿಗಾರಿಕೆ ನಡೆಸದ ಕಾರಣ 
ಕರ್ನಾಟಕ ಉಪಖನಿಜ ರಿಯಾಯಿತಿ ನಿಯಮಗಳು, 1994ರ ನಿಯಮ 
8-K ರಂತೆ ಗಣಿಗಾರಿಕೆಯನ್ನು ನಿಲಂಬನೆಗೊಳಿಸಿ ದಿನಾಂಕ 03.03.2021: 
ರಂದು ಆದೇಶಿಸಿದೆ. . 
ಉ) [ಎರಡೂ  ಸ್ಫೋಟಕಗಳಿಂದ | ಶಿವಮೊಗ್ಗ ಜಿಲ್ಲೆ ಮತ್ತು ತಾಲ್ಲೂಕು, ಕಲ್ಲುಗಂಗೂರು' ಗ್ರಾಮದಲ್ಲಿ ನಡೆದ 


ಜೀವ ಹಾನಿಯಾಗಿದ್ದು, ಇದಕ್ಕೆ 
ಇಲಾಖೆಯಿಂದ 
ನೀಡಲಾಗಿದೆಯೇ? 
(ಸಂಪೂರ್ಣ ಮಾಹಿತಿಯನ್ನು 
ವಿವರಣೆಗಳೊಂದಿಗೆ 
ನೀಡುವುದು) 


ಪರಿಹಾರ 


ಸ್ಫೋಟಕದಲ್ಲಿ ಮೃತರಾದ 06 ಜನರಿಗೆ ತಲಾ ರೂ. 5.00 ಲಕ್ಷ 

ಪರಿಹಾರವನ್ನು ಸರ್ಕಾರದಿಂದ ಘೋಷಿಸಲಾಗಿದೆ. ಈ ಪೈಕಿ ಇಬ್ಬರು ಮೃತ 

ಕುಟುಂಬದ ವ್ಯಕ್ತಿಗಳಿಗೆ ಈಗಾಗಲೇ ಪರಿಹಾರ ವಿತರಣೆ ಮಾಡಲಾಗಿದೆ. 
ಮೃತಪಟ್ಟ: ಆರು ಜನಗಳ ಪೈಕಿ ಆಂಧ್ರ ಪ್ರದೇಶದ ಮೂರು ಜನ 


ವ್ಯಕ್ತಿಗಳು ಮೃತಪಟ್ಟಿದ್ದು, ಆರನೇ ವ್ಯಕ್ತಿಯ ಮೃತ ದೇಹವನ್ನು ಗುರುತಿಸಲು 
ಸಾಧ್ಯವಾಗದೆ ಇರುವುದರಿಂದ ಸದರಿಯವರಿಗೆ ಪರಿಹಾರ ನೀಡುವ 
ಸಂಬಂಧ ಜಿಲ್ಲಾಡಳಿತದಿಂದ ಸರ್ಕಾರದ ನಿರ್ದೇಶನ ಕೋರಿದ್ದು, 


ಪರಿಶೀಲನೆಯಲ್ಲಿರುತ್ತದೆ. 


ಚಿಕ್ಕಬಳ್ಳಾಪುರ ಜಿಲ್ಲೆ, ಗುಡಿಬಂಡೆ ತಾಲ್ಲೂಕು, ಹಿರೇವಾಗವಲ್ಲಿ 
(ವರ್ಲಕೊಂಡ) ಗ್ರಾಮದಲ್ಲಿ ನಡೆದ ಸ್ಫೋಟಕ ಘಟನೆಯಲ್ಲಿ ಆರು ಜನ 
ಮೃತಪಟ್ಟಿದ್ದು, ಸರ್ಕಾರದಿಂದ ಮೃತ ಕುಟುಂಬದವರಿಗೆ ತಲಾ ರೂ.5.00 
ಲಕ್ಷ ಪರಿಹಾರ ಘೋಷಿಸಲಾಗಿರುತ್ತದೆ. 


ಸಂಖ್ಯೆ ಸಿಐ 117 ಎಂಎಂಎನ್‌ 2021 


ಗಣಿ ಮತ್ತು ಭೂವಿಜ್ಞಾನ ಸಚಿವರು. 


